ಲಿಖಿತ ಮೂಲಕ ಉತರಿಸುವ 


ಕರ್ನಾಟಕ ವಿಧಾನ ಪರಿಷತ್ತು 
ನೂರ ನಲವತ್ತನೆಯ ಅಧಿವೇಶನ 
ಬುಧವಾರ, ದಿನಾಂಕ : 1 ನೇ ಮಾರ್ಚ್‌, 2020 


ಎಸ್‌.ಸಿ.ಪಿ ಮತ್ತು ಟಿ.ಎಸ್‌.ಪಿ $P/TSP ಯೋಜನೆಯಡಿ ಮನೆಗಳ ನಿರ್ಮಾಣದ ಬಗ್ಗೆ 


ಶ್ರೀ ಪ್ರದೀಪ್‌ ಶೆಟ್ಟಿರ್‌ (ಸ್ಠಳೀಯ ಸಂಸ್ಥೆಗಳ ಕ್ಲೇತು):- 


623 (610) ಮಾನ್ಯ ಉಪ ಮುಖ್ಯಮಂತಿಗಳು ಹಾಗೂ ಲೋಕೋಪಯೋಗಿ ಮತ್ತು ಸಮಾಜ ಕಲ್ಯಾಣ 
ಸಜಿ ವರು ಈ ಬಿಷಯಗಳನ್ನು ದಯವಿಟ್ಟು ತಿಳಿಸುವರೆ:- 


(ಅ) 2018-2019-20ನೇ ಸಾಲಿನಲ್ಲಿ ಕಳೆದ ವರ್ಷಗಳಲ್ಲಿ ಧಾರವಾಡ, ಹಾವೇರಿ ಹಾಗೂ ಗದಗ ಜಿಲ್ಲೆಗಳಲ್ಲಿ 
ಸಮಾಜ ಕಲ್ಯಾಣ ಇಲಾಖೆಯಿಂದ 50/1 ಯೋಜನೆಯಡಿಯಲ್ಲಿ ಮನೆಗಳನ್ನು ನಿರ್ನಿಸಲು 
ಮೀಸಲಿರಿಸಿದ ಅನುದಾನವೆಷ್ಟು ; 


(ಆ) ಮೀಸಲಿರಿಸಿದ ಅನುದಾನದಲ್ಲಿ ಸರ್ಕಾರದಿಂದ ಎಷ್ಟು ಅನುದಾನ ಬಿಡುಗಡೆಯಾಗಿದೆ ; 
(ಇ) 2018 ರಿಂದ 2020ನೇ ಸಾಲಿನಲ್ಲಿ ಸರ್ಕಾರ ಖರ್ಚು ಮಾಡಿದ ಅನುದಾನವೆಷ್ಟು ; 


(ಈ) 2018 ರಿಂದ 2020 ನೇ ಸಾಲಿನಲ್ಲಿ $€P/1SP ಯೋಜನೆಯಡಿ ಮನೆ ನಿರ್ಮಿಸಿಕೊಂಡ 
ಫಲಾನುಭವಿಗಳೆಷ್ಟು? (ಮಾಹಿತಿ ನೀಡುವುದು) 


